ಕರ್ನಾಟಿಕ ವಿಧಾನ ಪರಿಷತ್ತು 


[ಮಾನ್ಯ ಸದಸ್ಯರ ಹೆಸರು ' 


ಶ್ರೀಮತಿ ಎಸ್‌.ವೇಣಾ ಅಚ್ಚಯ್ಯ (ಬಿದಾನಸಚಿಯಿಂದ 
ಚುನಾಯಿತರಾದವರು) 


ಹುಕೈೆ ಗುರುತಿಲ್ಲದ ಪುಶ್ನೆ ಸ೦ಖ್ಯೆ : 


97 


ಉತ್ತರಿಸಬೇಕಾದ ದಿನಾಂಕ 


16.02.2022 


ಉತ್ತರಿಸ 


[| ವಸತಿ ಮತು ಮೂಲಸೌಲಭ್ಯ ಅಭಿವೃದ್ಧಿ ಸಚಿವರು 


ಮ್‌ 


ಕೊಡಗು ಜಿಲ್ಲೆಯಲ್ಲಿ 
ಸೆಲ್ಲಿಹುದಿಕೇರಿ. ಸೇರಿದಂತೆ 
ಜಿಲ್ಲೆಯ ವಿವಿಧ ಬಾಗಗಳ ಮಳೆ 
ಹಾನಿ ಸಂತ್ರಸ್ತರಿಗೆ ಹಂಚಿಕೆ 
ಮಾಡಲು ನಿವೇಶನಗಳನ್ನು 
: ಗುರುತಿಸಿದ್ದರೂ ಕೂಡ 
ಇದುವರೆಗೂ ಹಕ್ಕುಪತ್ರ ನೀಡದೆ 
ಇರುವುದರಿಂದ, ಅವರು 
ಮನೆಗಳನ್ನು ನಿರ್ಮಿಸಿಕೊಳ್ಳಲು 
ಸಾಧ್ಯಾವಾಗದೇ 
ತೊಂದರೆಗೊಳಗಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದ್ದಲ್ಲಿ ಇದುವರೆಗೆ 
ಹಕ್ಕುಪತ್ರಗಳನ್ನು ನೀಡದಿರಲು 
ಕಾರಣಗಳೇಮ; 


ಹೌದು. 


ಕೊಡಗು ಜಿಲ್ಲೆಯ ಸನೆಲ್ಲಿಹುದಿಕೇರಿ ವಾಲ್ಲೂರು 
ತ್ಯಾಗತ್ತೂರು, ಸಂಜರಾಯಪಟ್ಟಣ, ಗುಡ್ಡೆಹೊಸೂರು ಗ್ರಾಮ 
ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ ನದಿ ದಡದ ಮನೆಗಳು 
ಕಾವೇರಿ ನದಿ ಪ್ರವಾಹಕ್ಕೆ ಒಳಪಡುತ್ತಿದ್ದು, ಇವರಿಗೆ ಶಾಶ್ವತ 
ವಿವೇಶನ/ಪುನರ್ವಸತಿ ಒದಗಿಸಲು 2019 ರಲ್ಲಿ ಅಭ್ಯತ್‌ 
ಮಂಗಲ ಗ್ರಾಮದ ಸರ್ವೆ ನಂ. 87/2ರಲ್ಲಿ 8.22 ಎಕರೆ ಸರ್ಕಾರಿ 
ಜಾಗ ಕಾಯ್ಕಿರಿಸಿ, ಕಾರ್ಯನಿರ್ವಾಹಹಾಧಿಕಾರಿಗಳು, ತಾಲ್ಲೂಕು 
ಪಂಚಾಯಿತಿ ಸೋಮವಾರಪೇಟೆ ಇವರಿಗೆ 
ಹಸ್ತಾಂತರಿಸಲಾಗಿದ್ದು, ಸದರಿ ಜಾಗಕೆ, ಅಗತ್ಯ ಮೂಲಭೂತ 
ಸೌಕರ್ಯಗಳಾದ ರಸ್ತೆ ನೀರು, ವಿದ್ಯಚ್ನಕಿ ಸೌಲಭ್ಯ ಒದಗಿಸುವ 
ಪ್ರಕಿಯೆ ಪ್ರಾರಂಭಿಸಬೇಕಾಗಿರುವುದಾಗಿ, ಈ ಜಾಗದಲ್ಲಿರುವ 
ಕಾಡು ಜಾತಿಯ ಮರಗಳನ್ನು ತೆರವುಗೊಳಿಸಲು ಕ್ರಮ 
ವಹಿಸಬೇಕಾಗಿರುವುದರಿಂದ ಈ ಕಾರ್ಯಗಳು ಮುಗಿದ 
ಕೂಡಲೇ ಹಕ್ಕುಪತ್ರವನ್ನು ನೀಡಲು ಕ್ರಮ ವಹಿಸಲಾಗುವುದು 


ಈ) 


"ಉ) 


pe 


el 


ಎಷ್ಟು ಜನ 
ನಿವೇಶನದ 
ನೀಡಲು 


ಜಿಲ್ಲೆಯಲ್ಲಿ, 
ಸಂತ್ರಸ್ತರನ್ನು 
ಹಕ್ಕುಪತ್ರ 
ಗುರುತಿಸಲಾಗಿದೆ 
ಐಷ್ಟು ಜನ 
ಹಕ್ಕುಪತ್ರ 


ಇದುವರೆಗೆ 
ಸಂತ್ರಸ್ತರಿಗೆ 
ನೀಡಲಾಗಿದೆ; ಹಕ್ಕುಪತ್ರ 
ನೀಡಲು ಬಾಕಿ ಇರುವ 
ರಸಂಖ್ಯೆ ಎಷ್ಟು 
ಹತ್ರ '-.ನೀಡಲು ಬಾಕಿ 
ಇರುವ ಸಂತ್ರಸ್ತರಿಗೆ ಯಾವಾಗ 
| ಹಕ್ಕುಪತ್ರ ನೀಡಲಾಗುವುದು? | 


ಕೊಡಗು ಜಿಲ್ಲೆಯಲ್ಲಿ 95 ಜನ ಸಂತ್ರಸ್ತರನ್ನು 
ಗುರುತಿಸಿದ್ದು, ನಿವೇಶನ ಹಂಚಿಕೆ ಮಾಡಲು ಅಭ್ಯತ್‌ ಮಂಗಲ 
ಗ್ರಾಮದ ಸರ್ವೆ ನಂ. 87/2 ರಲ್ಲಿ 8.22 ಎಕರೆ ಸರ್ಕಾರಿ 
ಜಾಗವನ್ನು ಕಾಯ್ಕಿರಿಸಿದ್ದು, ಈವರೆಗೂ ಫಲಾನುಭವಿಗಳಿಗೆ 
ಹಕ್ಕುಪತ್ರ ಹಂಚಿಕೆ ಮಾಡಿರುವುದಿಲ್ಲ. ಅಭ್ಯತ್‌ ಮಂಗಲ 
ಗ್ರಾಮದ ಸರಿ ನಂ. 87/2ರಲ್ಲಿ ಮರ: ತೆರವು ಮತ್ತು 
ಮೂಲಭೂತ ಸೌಕರ್ಯ ಕಲ್ಪಿಸಿದ ಕೂಡಲೇ ಹಕ್ಕುಪತ್ರ 
ನೀಡಲಾಗುವುದು. 


ಸಂಖ್ಯ ವಣ 38 ಹೆಚ್‌ಎಎಂ 2022 


RO NN 
(ವಿ. ಸೋಮಣ್ಣ) 
ವಸತಿ ಮತ್ತು ಮೂಲಸೌಲಭ್ಯ 
ಅಬಿವೃದ್ಧಿ ಸಚಿವರು 


